KW 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


2317 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಬಸವರಾಜ ಪಾಟೀಲ್‌ ಇಬಗಿ 


ಉತ್ತರಿಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಉತ್ತರಿಸಬೇಕಾದ ದಿನಾಂಕ 29-03-2021 
ಪನ್ನ ಉತ್ತರ 
(ಅ[ರಾಯಚೊರು ವಿಶ್ವವಿದ್ಯಾಲಯ [ರಾಯಚೂರು ವಿಶ್ವವಿದ್ಯಾಲಯವನ್ನು ನೂತನವಾಗಿ 
ಯಾವಾಗ ಪಾರಂಭವಾಗಿದೆ; ದಿನಾಂಕ:01.08.2020ರಿಂದ ಜಾರಿಗೆ ಬರುವಂತೆ 
ಸ್ಥಾಪಿಸಲಾಗಿದೆ. 
(ಆ) ಅಸ್ತಿತ್ವಕ್ಕೆ ಬಂದ ನಂತರ ಸರ್ಕಾರದಿಂದ | ರಾಯಚೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯ 


ಬಿಡುಗಡೆಯಾದ ಹಣ ಎಷ್ಟು; 


ಉದ್ದೇಶಕ್ಕಾಗಿ ರೂ. 220.00ಲಕ್ಷಗಳನ್ನು ಸರ್ಕಾರದ ಆದೇಶ 
ಸಂಖ್ಯೆ: ಇಡಿ 236 ಯುಜಿವಿ 2016 (ಭಾಗ-2), ದಿನಾಂಕ: 
06-03-2019ರನ್ನ್ವಯ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ 
ಮೂಲಕ ಬಿಡುಗಡೆಗೊಳಿಸಲಾಗಿದೆ. ಮುಂದುವರೆದು 
ಗುಲ್ಬರ್ಗ ವಿಶ್ವವಿದ್ಯಾನಿಲಯವು ರೂ. 200.00ಲಕ್ಷಗಳನ್ನು 
2021ರ ಜನವರಿ ಮಾಹೆಯಲ್ಲಿ ರಾಯಚೂರು 
ವಿಶ್ವವಿದ್ಯಾನಿಲಯಕ್ಕೆ ವರ್ಗಾವಣೆ ಮಾಡಿರುತ್ತದೆ. 

2020-21ನೇ ಸಾಲಿನ ಆಯ-ವ್ಯಯದಲ್ಲಿ ರಾಯಚೂರು 
ವಿಶ್ವವಿದ್ಯಾಲಯಕ್ಕೆ ಯಾವುದೇ ಅನುದಾನ | 
ಹಂಚಿಕೆಯಾಗಿರುವುದಿಲ್ಲ. 


(ಇ) 


ವಿಶ್ವವಿದ್ಯಾಲಯದಲ್ಲಿ ಮೂಲ. ಸೌಕರ್ಯ 
ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ 


| ಬಂದಿದೆಯೇ; 


ಬಂದಿದೆ. 


(ಈ) 


ಬಂದಿದ್ದಲ್ಲಿ, ಮೂಲ ಸೌಕರ್ಯ ಕಲ್ಪಿಸಲು 
ಯಾವಾಗ ಕ್ರಮ ಜರುಗಿಸಲಾಗುವುದು? 


| ಅನುದಾನ ಲಭ್ಯತೆಗೆ ಒಳಪಟ್ಟು ಹಂತ ಹಂತವಾಗಿ 


ಒದಗಿಸಲು ಕ್ರಮವಹಿಸಲಾಗುವುದು. 


L 
ಸಂಖ್ಯೆ 


ಇಡಿ 25 ಯುಜಿವಿ2021 


(ಡಾ: ಅಶ್ವಥ್‌ ಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


